ಹಾ|| ಶ್ರೀಮತಿ ರಾಧಾ ಕೃಷ್ಣಮೂರ್ತಿ* 


ಪ್ರಾಜೀನ ಭಾರತದ ಆಯುಧಗಳು 


ಶಸ್ತ್ರವಿಜ್ಞಾನ ಅಥವಾ ಆಯುಧ ವಿಜ್ಞಾನವು 
ರಾಜರೆ, ರಾಜಕುಮಾರರ ಮತ್ತು ಯೋಧರ ಅಧ್ಯ. 
ಯನದ ಒಂದು ಕಡ್ಡಾಯ ನಿಷಯವಾಗಿಕ್ತೆಂದು ಬೇರೆ 
ಹೇಳಬೇಕಾಗಿಲ್ಲ. ಪ್ರಾಚೀನ ಮತ್ತು ಮಧ್ಯಕಾಲೀನ 
ಭಾರತದಲ್ಲಿ, ಧನುಸ್ಸು ಎಲ್ಲ ವರ್ಗದ ಜನೆರಿಂದಲೂ, 
ತಮ್ಮನ್ನು ರಕ್ಷಿಸಿಕೊಳ್ಳಲೂ, ಯುದ್ಧದಲ್ಲಿ ಶತ್ರುಗಳನ್ನು 
ಸಂಹರಿಸಲೂ ಮತ್ತು ಬೇಟಗಾಗಿಯೂ ಉಸಯೋಗಿಸ 
ಲಾಗುತ್ತಿತ್ತು. ಆದ್ದರಿಂದ, ಪ್ರಾಚೀನ ಭಾರತದ 
ಸಮಗ್ರ ಸೇನಾ ಕೌಶಲ್ಯ ಮತ್ತು ನಿಚ್ಞಾನೆವು, 
"ಧನುರ್ನಿದ್ಯೆ' ಅಥವಾ "ಧನುರ್ವೇದ' ಎಂಬ ಸಾಧಾರಣ 
ಪದದಿಂದಲೇ ತಿಳಿದುಬರುತ್ತದೆ. *ಧೆನು' ಎಂಬುದು 
ಸಮಗ್ರ ಆಯುಧಗಳ ಮತ್ತು ಯುದ್ಧ ಕೌಶಲಗಳ 
ಪ್ರತೀಕ ಎಂದು ಸರಿಗಣಿಸಲ್ಪಡುತ್ತಿತ್ತು. “ಧನುರ್ನಿಧ್ಯೆ'ಗೆ 
ಅಥವಾ ಆಯೆಧೆ ವಿಜ್ಞಾನಕ್ಕೆ ಅಧಿಕ ಮಹೆತ್ವ ಕೊಡ 
ಲಾಗಿತ್ತು. 


“ಧೆನುರ್ನಿದ್ಯೈ' ಎಂಬ ಪದವು "ಆಯುಧ ವಿಜ್ಞಾನ 
ನೆಂಬರ್ಥವನ್ನು ಸೂಚಿಸುವುದರಿಂದ, ಈ ವಿಜ್ಞಾನವನ್ನು 
ಕ್ರಮಬದ್ಧ ರೀತಿಯಲ್ಲಿ ಕಲಿಸಬೇಕು ಮತ್ತು ಕಲಿಯ 
ಬೇಕು. ಧನುರ್ವೇದ ಸಂಹಿತೆ, ಅಗ್ನಿಪುರಾಣ ಹಾಗೂ 
ಮತ್ತಿತರ ಗ್ರಂಥಗಳು ಈ ನಿಜ್ಞಾನಕ್ಕೆ ಸಂಬಂಧಿಸಿದ 
ವಿದ್ಯಾರ್ಥಿಗಳ ಹಾಗೂ ಅಧ್ಯಾಪಕರುಗಳ ಯೋಗ್ಯತೆ 
ಗಳನ್ನು ವಿಶಿಷ್ಟೀಕರಿಸಿವೆ, ಸಮಾಜ ಹಾಗೂ ದೇಶ. 


ಕಲ್ಯಾಣಕ್ಕಾಗಿ ಮೀಸಲಾಗಿರುವ ಈ ಪವಿತ್ರ ವಿಜ್ಞಾನ 


ನನ್ನು ಲೋಭಿ, ದುಷ್ಟ, ಕೃತಫ್ಲೆ ಹಾಗೂ ಮೂರ್ಯರಿಗೆ 
ಕಲಿಸಬಾರದು. ಸೈನಿಕ ವಿದ್ಯಾರ್ಥಿಗೆ ಉಪನೆಯನೆ 
ಮಹೋತ್ಸ ವನವನ್ನೇರ್ಪಡಿಸಿದಾಗ, ಗುರುವು ಬ್ರಾಹ್ಮಣ 
ವಿದ್ಯಾರ್ಥಿಗೆ ಧನುಸ್ಸನ್ಮೂ ಕ್ಷತ್ರಿಯನಿಗೆ ಖಡ್ಗವನ್ನೂ 
ವೈಶ್ಯನಿಗೆ ಭಲ್ಲೆ ಯನ್ನೂ ಮತ್ತು ಶೂದ್ರನಿಗೆ ಗಡೆಯನ್ನೂ 
(ದಂಡ) ಕೊಡುತ್ತಾನೆಂದು ಹೇಳಲಾಗಿದೆ. 
ಆಯುಧಗಳ ವರ್ಗೀಕರಣ 

ಸಾಮಾನ್ಯವಾಗಿ ಈ ಗ್ರಂಥಗಳಲ್ಲಿ ಆರು ಆಯುಧ 
ಗಳನ್ನು ಹೆಸರಿಸಲಾಗಿದೆ : ಉದಾಹರಣೆಗೆ, ಧನುಸ್ಸು, 
ಚಕ್ರ, ಭಲ್ಲೆ, ಖಡ್ಗ (ಕತ್ತಿ), ಚೂರಿ ಮತ್ತು ಗದೆ 
(ದಂಡ). ಏಳು ಪ್ರಕಾರದ ಯುದ್ಧಗಳನ್ನೂ ತಿಳಿಸ 
ಲಾಗಿದ್ದು, ಮೊದಲ ಅರು ಯುದ್ಧಗಳಲ್ಲಿ, ಶತ್ರುಗಳ 
ವಿರುದ್ಧ ಆಕ್ರಮಣ ಮಾಡಲು, ಮೇಲ್ಕಂಡ ಆರು 
ಆಯುಧಗಳ ಉಪಯೋಗವೂ ಮತ್ತು ಏಳನೆಯದರಲ್ಲಿ 
ಬಾಹುಬಲದ ಉಪಯೋಗವೂ ಆಗುತ್ತಿತ್ತು. 
ಆಚಾರ್ಯ ಅಥವಾ ಯುದ್ಧ ಕೌಶಲ ಪ್ರಾಚಾರ್ಯನೂ 
ಈ ಏಳೂ ವಿಧದ ಸಂಗ್ರಾಮ(ಕದನೆ)ಗಳಲ್ಲಿ ಪ್ರಾವೀಣ್ಯತೆ 
ಪಡೆದಿರಬೇಕು. ಈ ಆಯುಧಗಳನ್ನು ಬಳಸುವಲ್ಲಿನೆ 
ಪ್ರಾವೀಣ್ಯತೆ ಹಾಗೂ ಕೌಶಲ್ಯಕೃನುಸಾರವಾಗಿ, 
ಯುದ್ಧಕಾಶಲ್ಯ ಪ್ರಾಚಾರ್ಯರನ್ನು ಭಾರ್ಗವ (೪ರಲ್ಲಿ 
ಪ್ರಾವೀಣ್ಯತೆ ಗಳಿಸಿದವನು, ಯೋಧ : (೨ರಲ್ಲಿ 
ಪ್ರಾನೀಣ್ಯತೆ ಗಳಿಸಿದವನು) ಮತ್ತು ಒಂದು ಸಂಗ್ರಾಮ 


ದಲ್ಲಿ ಪ್ರಾವೀಣ್ಯತೆ ನಡೆದವನನ್ನು ಗುಣಕನೆಂದೂ 
ವರ್ಗೀಕರಿಸಲಾಗಿದೆ. 


* *ಶುಭೋದಯೆ' ೩೮, ೧೧ನೆಯ ಮುಖ್ಯರಸ್ತೆ, ಮಲ್ಲೇಶ್ವರ ಪಶ್ಚಿಮ್ಮ ಬೆಂಗೆಳೂರೆತಿ-೫೬೦ ೦೫೫ 


೧೧೨ 


ಇತಿಹಾಸ ದರ್ಶನ 


ಕಃ 


ಆಯಖಧೆಗಳನ್ನೂ ಸಹೆ ಐದು ಗುಂಪುಗಳಾಗಿ 
ವರ್ಗೀಕರಿಸಲಾಗಿದೆ. ಅಗ್ಗಿಪುರಾಣವು ಐದು ಪ್ರಕಾರದ 
ಆಯುಧಗಳನ್ನು ಉಲ್ಲೇಖಿಸಿದೆ ; ಉದಾಹರಣೆಗೆ 
ಯಂತ್ರಮನುಕ್ತ (ಎಸೆಯಲಾಗುವ ಅಥವಾ ಯಂತ್ರದಿಂದ 
ಎಸೆಯಲಾಗುವ), ಮುಕ್ತಾಮುಕ್ತ (ಹಸ್ತಗಳಿಂದ 
ಉಸಯೋಗಿಸಿ, ಉಪಯೋಗಾನಂತರ ಹೆಸ್ತಗಳಿಂದಲೇ 
ಪಡೆಯುವ), ಅಮುಕ್ತ ಮತ್ತು ನಿಯುದ್ಧ ಅಥವಾ 

ಸ 

ಸ (ಮಲ್ಲಯುದ್ಧ ದಲ್ಲಿನ-ಹೆಸ್ತದ ಉಪ... 
ಯೋಗದಂತೆ) ಎಂಬುವೇ ಅವು. ಶುಕ್ರಾಚಾರ್ಯರು, 

ತೆ 


ಮೊದಲನೆಯದನ್ನು ಖಡ್ಡದೆಂತೆ ಬಳ 
ಸಲಾಗುವುದಿಲ್ಲ ; ಆದರೆ ಅಸ್ತ್ರಗಳನ್ನು ಮಂತ್ರ, ಯಂತ್ರ 
ಅಥವಾ ಅಗ್ನಿಗಳ ಮೂಲಕ ಎಸೆಯಲಾಗುತ್ತದೆ. “ನೀತಿ 
ಪ್ರಕಾಶಿಕೆ'ಯು ನಿವಿಧ ಪ್ರಕಾರದ ಆಯುಧೆಗಳನ್ನು 
ಮಂಕ. ಅವಿತ, ಮಂಕ್ತಾವಂಂಿಕ್ಕ, ಮಂಂತ್ರಮಂಿಕ 
pu pas ~~ pt 3 ಜಾತೆ. 

ಎಂದು ನಾಲ್ದು ವರ್ಗಗಳಲ್ಲಿ ವಿಭ 

ho] 

Fe 


ಜ್ಞ 
- 4 ಳ್‌ > 1 ಲ ಜ್ರ 
ಆಯುಧೆಗಳ ವಿವರಣೆಯನ್ನು ನೀಡಿದೆ. 


ಧನುಸ್ಸು ಅಥವಾ ಬಿಲ್ಲು 


ಧನುಸ್ಸು ಅಥವಾ ಬಿಲ್ಲು ವೇದ ಕಾಲೀನ ಯುಗ 
ದಿಂದಲೂ ಯುದ್ಧದಲ್ಲಿ ಅಧಿಕವಾಗಿ ಬಳಸಲಾಗಿರುವ 
ಆಯುಧ. ಅನೇಕ ಪ್ರಾಚೀನ ಗ್ರಂಥಗಳು ಈ 
ಆಯುಧೆದ ಉಸಯೋಗನನ್ನು ತಿಳಿಸುತ್ತವೆ. ಪ್ರಾಚೀನ 
ನಾರತದೆ ಆಯುಧ ಮತ್ತು ಯುದ್ಧ ವಿಜ್ಞಾನದಲ್ಲಿ 
ವಿಭಿನ್ನ ಪ್ರಕಾರದ ಧನುಸ್ಸುಗಳ ಬಗ್ಗೆ ತಿಳಿಸಿ, ವಿವರಣೆ 
ನೀಡಲಾಗಿದೆ. ಸಾಮಾನ್ಯವಾಗಿ ಯೋಧರಿಗೆ ನಾಲ್ಕು 
ಹೆಸ್ತೆ ಉದ್ದದ ಧನುಸ್ಸುಗಳನ್ನು ಆದೇಶಿಸಲಾಗಿದೆ. 
ಆದರೆ ಮತ್ತಿತರ ಅಳತೆಯ ಧನುಸ್ಸುಗಳ ವಿವರಣೆ 
ಯನ್ನೂ ನೀಡಲಾಗಿದೆ. ಅತ್ಯುತ್ತಮ ದರ್ಜೆಯ 
ಧನುಸ್ಸು ಐದೂವರೆ ಹಸ್ತ ಉದ್ದವುಳ್ಳದ್ದಾಗಿದ್ದು, 
“ದಿವ್ಯ' ಎಂದು ಕರೆಯಲ್ಪಡುತ್ತದೆ ಮತ್ತು ಇದು 
ಪ್ರಪ್ರಥಮವಾಗಿ ಸರಮೇಶ್ವರನ ಬಳಿ ಇತ್ತೆಂದು ಹೇಳ 
ಲಾಗಿಜೆ. ನಂತರ ಇದು ಅವರಿಂದ ಸರಶುರಾಮರಿಗೂ, 
ತದನಂತರ, ಡ್ರೋಣರಿಗೂ ಹಸ್ತಾಂತರವಾಯಿತು. 
ದ್ರೋಣರಿಂದ ಈ ದಿವ್ಯಾಪ್ರ್ರವನ್ನು ಅರ್ಜುನನು ಪಡೆದ 


ಇತಿಹಾಸ ದರ್ಶನ 


ನೆಂದೂ, ಅರ್ಜುನನಿಂದ ಸಾತ್ಯಕಿಯು ಇದನ್ನು ಸ್ವೀಕರಿ 
ಸಿದನೆಂದೂ ಹೇಳಲಾಗಿದೆ. 


ದೇವತೆಗಳ ವಾಸ್ತುಶಿಲ್ಪಿ ವಿಶ್ವಕರ್ಮಕೃತ 
ಸಾರಂಗವು ಏಳು ಅಳತೆಯುಳ್ಳದ್ದಾಗಿದ್ದು ಭಗವಾನ್‌ 
ವಿಷ್ಣುವಿನ. ಅತ್ಯುತ್ತಮ ಶಕ್ಟ್ಯಾಯುಧವಾಗಿದೆ. 
ಸಾಮಾನ್ಯ ಮಾನವನ ಸಾರೆಂಗವು ಆರೂವರೆ ಹೆಸ್ತ 
ಉದ್ದವುಳ್ಳದ್ದಾ ಗಿದ್ದು, ಅತ್ಯಂತ ಶಕ್ತಿಯುತವಾಗಿದ್ದು 
ಅಶ್ವಾರೋಹಿ, ಗಜಾರೋಹಿ ಹಾಗೂ ರಥಾರೋಹಿಗಳ 
ಬಳಕೆಗೆ ಉಪಯುಕ್ತವಾಗಿದೆ. ಪದಾತಿಗಳಿಗೆ ಬಿದಿರಿನ 
ಧನುಸ್ಸುಗಳನ್ನು ಸೂಚಿಸಲಾಗಿದೆ. ಪರ್ವಗಳ ಸಂಖ್ಯೆ 
ಗಳಿಗನುಗುಣವಾಗಿ ಧನುಸ್ಸುಗಳನ್ನು ವರ್ಗೀಕರಿಸ 
ಲಾಗಿಜೆ. ಕೋದಂಡವು ಒಂಭತ್ತು ಪರ್ವವುಳ್ಳದಾಗಿಡ್ದು 
ಇಗ್ಯದಾಯಕವೆಂದು ನಂಬಲಾಗಿದೆ. ಸಾಮಾನ್ಯವಾಗಿ, 
ನನುಸ್ಸುಗಳು ಬಿದಿರಿನಿಂದ ಮಾಡಲಾಗುತ್ತವೆಯಾದರೂ 
ತಾಳೆ, ಛಾಪ ದಾರು (ಒಂದು ಬಗೆಯ ಮರ) ಮತ್ತು 
೦ಗ (ಶೈಂಗ)ದಿಂದ ಮಾಡಲ್ಪಟ್ಟ ಉಲ್ಲೇಖವಿದ್ದು ; 
ಕ್ರಮಶಃ ಅವುಗಳನ್ನು ಕಾರ್ಮುಕ, ಕೋದಂಡ, ದೃಣ 
ಮತ್ತು ಧನುಸ್ಸುಗಳೆಂದು ಕರೆಯಲಾಗಿವೆ. ಧನುಸ್ಸಿನ 
ಉದ್ದಕೃನುಗುಣವಾಗಿ ಅವುಗಳನ್ನು ಪುರಾಣಗಳು 
ಸರ್ವೋತ್ತಮ, ಮಧ್ಯಮ ಮತ್ತು ಸಾಧಾರಣ ಎಂದು 
ವರ್ಗೀಕರಿಸಿವೆ. ಧೆನುರ್ಧಾರಿಯ ಶರೀರ ತೂಕಕ್ಕಿಂತ 
ಧನುಸ್ಸಿನೆ ತೂಕವು ಮೀರದಂತೆ ರೊಪಿಸಬೇಕೆಂದೂ 
ಹೇಳಲಾಗಿದೆ. ಏಕೆಂದರೆ, ಅದನ್ನು ಎತ್ತುವಾಗ 
ಧನುರ್ಧಾರಿಗೆ ಯಾನ ರೀತಿಯ ತೊಂದರೆಯೂ ಇರ 
ಬಾರದು. 


2 


et 


ಧನುಸ್ಸಿನ ಹುರಿ 


ಕೇಷ್ಮೆದಾರಗಳಿಂದ, ಕಿರುಬೆರಳಿನ ದಪ್ಪದ, 
ಗಂಟಭಾಗಲೀ, ಜೆಸುಗೆಯಾಗಲೀ ಇಲ್ಲದ ಧನುಸ್ಸಿನ 


ಉದ್ದವನ್ನುಳ್ಳ ಮೂರು ನಿರ್ದಿಷ್ಟ ಅಳತೆಯ ದಾರಗಳಿಂದ 
ಧನುಸ್ಸಿನ ಹುರಿಗಳನ್ನು ಮಾಡಬೇಕು. ಥನುಸ್ಸಿನ 
ದಾರಗಳನ್ನು (ಬಲಿತ) ಬಿದಿರಿಕೆ ತೊಗಟಿ, ಮುರವ, 
ಅಡಿಕೆ, ಸಾನ, ಗವೇಧೆ, ಬಿದಿರಿನ ತೊಗಟಿ ಅಥವಾ 


ಸ್ನಾಯುವಿನಿಂದಲೂ ಮಾಡಬಹುದು. ಪ್ರಾಚೀನ 
ಕಾಲದಲ್ಲಿ, ಯೋಧನ ಹಸ್ತದಲ್ಲಿ ಧನುಸ್ಸಿನ 
ದಿಣಕ್ಕಿ 


ದಾರೆಗಳಿಂದಾದೆ ಗುರುತುಗಳಿಂಡೆ ಅನನ ಮಹತ್ವವನ್ನು 
ನಿರ್ಧೆರಿಸಲಾಗುತ್ತಿತ್ತು. ಧನುಸ್ಸಿನ ದಾರಗಳು ಮೃದು 
ವಾಗಿರಬೇಕು, ಆದರೆ ಎಲ್ಲ ರೀತಿಯ ಹಿಗ್ಗುವಿಕೆಯನ್ನೂ 
ತಡೆಯಬಲ್ಲ ಕಕೋರತೆಯನ್ನು ಪಡೆದಿರಬೇಕು. 


ಬಾಣಗಳು : 


ಲಕ್ಷ್ಯವನ್ನು ಬೇಧಿಸಲು ಬಾಣಗಳೇ ನೈಜ 


ಆಯುಧಗಳು. ಬಾಣಗಳನ್ನು ವಿವಿಧೆ ಆಕಾರಗಳಲ್ಲಿ 
ಮಾಡಿ ಅವುಗಳನ್ನು ಮಾಡಲು. ಉಸಯೋಗಿಸ 
ತಕ್ಕಂತಹ ವಸ್ತುವಿಗೂ ಅಧಿಕ ಮಹತ್ವವನ್ನು 
ಕೊಡಲಾಗುತ್ತಿತ್ತಲ್ಲದೆ, ನ್ಯೂನತೆಯುಳ್ಳ. ಬಾಣಗಳ 
ಉಪಯೋಗವನ್ನು ತಪ್ಪಿಸೆಲಾಗುತ್ತಿತ್ತು. ಬಾಣಗಳು 


ಅತಿ ದಪ್ಪವಾಗಿಯಾಗಲೀ, ಅತಿ ತೆಳುವಾಗಿಯಾಗಲೀ 
ಇರದೆ ಅಪಕ್ವ ವಸ್ತುವಿನಿಂದ ಮಾಡಿದುದಾಗಿರದೆ, 
ಅನುಚಿತ ಭೂಮಿಯಲ್ಲಿ ಬೆಳೆದ ವಸ್ತುನಿನಿಂದಲೂ 
ಮಾಡಿದುದಾಗಿರೆಬಾರದು. ಮುರಿದ ಮತ್ತು ಸೀಳಿದ 
ಬಾಣಗಳನ್ನೆಂದೂ ಉಪಯೋಗಿಸಬಾರದು. ಯೋಗ್ಯ 
ಖುತುವಿನಲ್ಲಿ ಸಂಗ್ರಹಿಸಿದ ಮತ್ತು ಯೋಗ್ಯ ಭೂಮಿ 
ಯಲ್ಲಿ, ಚೆನ್ನಾಗಿ ಬೆಳೆದ ಶ್ವೇತ, ಗಡುಸಾದ ದುಂಡು 
ಬೆತ್ತದಿಂದ ಮಾಡಿದ ಬಾಣಗಳನ್ನೇ ಉಪಯೋಗಿಸ 
ಬೇಕು. 


ಬಾಣಗಳನ್ನು ಮೂರು ಪ್ರಕಾರವಾಗಿ ವಿಂಗಡಿಸ 
ಲಾಗಿದೆ-ಸ್ರ್ರೀ ಬಾಣದ ಮುಂಭಾಗವು ದಪ್ಪವಾಗಿದ್ದು 
ಅತಿ ದೂರದವರೆಗೂ ಎಸೆಯಲ್ಪಡ.ತ್ತದೆ. ಪುರುಷ 
ಬಾಣದ ಹಿಂಭಾಗವು ದಪ್ಸವಾಗಿದ್ದು ತೀಕ್ಷ್ಣವಾಗಿ 
ಬೇಧಿಸುತ್ತದೆ. ನಪುಂಸಕಬಾಣವು ಸುಮಾರು ದಪ್ಪ 
ವಾಗಿದ್ದು, ವಿಶೇಷನಾಗಿ ಲಕ್ಷ್ಯವನ್ನು ಬೇಧಿಸಲು 
ಉಪಯುಕ್ತವಾಗಿರುತ್ತದೆ. ವಿವಿಧ ಪ್ರಕಾರದ ಹಕ್ಕಿ 
ಪುಕ್ಕಗಳನ್ನು ಬಾಣಗಳ ತುದಿಗೆ ಜೋಡಿಸಲಾಗುತ್ತಿತ್ತು. 
ನವಿಲು, ಕಂಕ ಮೊದಲಾದ. ಪಕ್ಷಿಗಳ ಪುಕ್ಕಗಳನ್ನು 
ಲಗ ತಿ.ಸಿದ ಬಾಣಗಳ ಬಗೆ ಉಲೇೇಖಗಳನ್ನೊಳಗೊಂಡ 

೧-೨ ೧ ಗು 8 

ಸಾಹಿತ್ಯ ಹೇರಳವಾಗಿದೆ. 


ಬಾಣಗೆಳ ಮೊನೆ : 
ಬಾಣದಿಂದ ಗುರಿಯಿಟ್ಟ್ರಾಗ ಲಕ್ಷ್ಯವನ್ನು 
ಕತ್ತರಿಸುವುದು ಅಥವಾ ಬೇಧಿಸುವುದು ಅದರೆ 


೧೧೪ 


ಮೊನೆಯೇ ಆಗಿದೆ. ಕಬ್ಬಿಣ, ಮೂಳೆ (ಎಲುಬು) 
ಅಥವಾ ಮರದಿಂದ ಮಾಡಿದೆ ತೀಕ್ಷ್ಣ ಮೊನೆಗಳನ್ನು 
ಬಾಣಗಳಿಗೆ ಜೋಡಿಸಬೇಕು. ಮೊನೆಗಳ ತುದಿಯನ್ನು 
ಕಬ್ಬಿಣದ ಚಾಕು, ಕೌರಿಕನೆ ಕತ್ತಿ, ಹಸುವಿನ ಬಾಲ, 
ಅರ್ಥ ಚಂದ್ರ, ಸೂಚಿಯ ಮೊನೆ, ವೃದ್ಧಿಸುವ ಚಂದ್ರ 
ಕರುವಿನೆ ಹುಲ್ಲು, ಬಿದಿಗೆಯೆ ಚಂದ್ರ, ಕಾಗೆಯ ಕೊಕ್ಕು, 
ಮುಂತಾದ. ಅನೇಕ ಆಕಾರಗಳಲ್ಲಿ ರೂಪಿಸಬೇಕು. 
ಅರಮುಖದಿಂದ (ಚಾಕುವಿನೆ ಅಲಗಿನಿಂದ) ಚರ್ಮ 
ವನ್ಸೂ ಬೇಧಿಸಬಹುದು. ಕ್ಲಾರಿಕನ ಕತ್ತಿಯ ಅಲಗುಳ್ಳ 
ಕಬ್ಬಿಣದ ತುದಿಯಿಂದಲೂ ಕಾರ್ಮುಕ (ಧನಸ್ಸು) 
ನನ್ನು ಬೇಧಿಸಬಹುದು. ಸೂಜಿಯಾಕಾರದ ಮೊನೆ 
ಯಿಂದ  ಕವಚಗಳಸ್ಸು ಜೇಧಿಸಬಹುದು. ಅರ್ಥೆ 
ಚಂದ್ರಾಕಾರದ ಲೋಹೆ ಮೊನೆಯಿಂದ ಮಾನವನ 
ಶಿರವನ್ನೂ ಬೇಧಿಸಬಹುದು. ಶುದ್ಧಲೋಹದಿಂದ 
ಮಾಡಿದ, ಅತಿ ತೀಕ್ಷ್ಣ ಅಲಗುಳ್ಳಿ ಲೋಹದ ಮೊನೆ 
ಗಳನ್ನು ವಜ್ರಲೇಸದಿಂದ ಬಾಣಗಳಿಗೆ ಆಳವಡಿಸ 
ಲಾಗುತ್ತಿತ್ತು. 


ಬಾಣಗೆಳ ನಮೂನೆಗಳು : 

ವಿವಿಧ ಗ್ರಂಥಗಳಲ್ಲಿ ಅನೇಕ ಬಗೆಯ ಬಾಣಗಳ 
ಬಗ್ಗೆ ವಿವರಣೆ ಇದೆ. ಸಂಪೂರ್ಣ ಲೋಹ ಮತ್ತು 
ಪಂಚ ಪ್ರಬಲ ಪುಕ್ಕಳಿಂದೊಡಗೂಡಿದ ಬಾಣವೇ 
*"ನೆರಕ'. ಯಂತ್ರ ಸಹಾಯದಿಂದ ತಳ್ಳಲ್ಪಡುವ 
ನಳಿಕೆಯಾಕಾರದ ಬಾಣನೇ "ನಳಿಕ'. ಇಂತಹ ಬಾಣ 
ಗಳು ಅತಿ ದೂರ ಕ್ರಮಿಸುವುದರಿಂದ ಇದನ್ನು 
ಕೋಟಿಯ ಕಾಳಗಗಳಿಗೆ ಯೋಗ್ಯವೆಂದು ತಿಳಿಸಲಾಗಿದೆ. 
ವಿವಿಧೆ ಲಕ್ಷೈಗಳನ್ನು ಬೇಧಿಸ ತಕ್ಕಂತಹ ವಿವಿಧ ಬಾಣ 
ಗಳ ಬಗ್ಗೆ *ಶುಕ್ರನೀತಿ'ಯಂತಹ ಗ್ರಂಥಗಳಲ್ಲಿ ಉಲ್ಲೇಖ 
ಗಳಿವೆ. 


ರಾಜಕುಮಾರರು ಮತ್ತು ಸೈನಿಕರು ತಮ್ಮ- 
ತಮ್ಮ ಹೆಸರುಗಳನ್ನು ತಮ್ಮ ತಮ್ಮ ಬಾಣಗಳ ಮೇಲೆ 
ಕೆತ್ತುತ್ತಿದ್ದರೆಂಬುದು ಕೋಚಕ ವಿಷಯ. ಮಾನ 
ಸೋಲ್ಲಾ ಸದಲ್ಲಿ, ಮನೋರಂಜನೆಗಾಗಿ ರಾಜರಿಂದ 
ಉಪಯೋಗಿಸಲ್ಪಡಬಹುದಾದ ಧನಸ್ಸು ಮತ್ತು ಬಾಣದ 
ವರ್ಣನೆ ಸಿಗುತ್ತದೆ. 


ಇತಿಹಾಸ ದರ್ಶನ 


ಧನುರ್ಧಾರಿಯ ಅಂಗನಿನ್ಯಾಸ : 

ವಿವಿಧ ದಿಕ್ಕುಗಳಿಂದ, 
ನಿನಿಧ ಡೊರಗಳಿಂದ ಬೇಧಿಸಲು ಧನುರ್ಧಾರಿಯ 
ವಿನಿಧ ಪ್ರಕಾರದ ಅಂಗ ವಿನ್ಯಾಸಗಳನ್ನು ಅಂಗೀಕರಿಸು 
ಬೇಕಾಗುತ್ತದೆ. ಬಾಣವನ್ನು ಗುರಿಯಿಡುವಾಗ 
ಧನುರ್ಧಾರಿಯ ವಿವಿಧೆ ಅಂಗ ವಿನ್ಯಾಸ, ಅವನು 
ಧನುಸ್ಸು ಮತ್ತ ಬಾಣವನ್ನು ಹಿಡಿದುಕೊಳ್ಳುವ 
ಮುಷ್ಠಿ, ದಾರವನ್ನು ಹಿಗ್ಗಿಸುವ ವ್ಯಾಯ ಮುಂತಾದುವು 
ಬಾಣದ ಎಸೆತದಲ್ಲಿ ಮುಖ್ಯ ಪಾತ್ರವನ್ನು ವಹಿಸರಿ 
ತ್ತವೆ. ಧನುರ್ವೇದದಲ್ಲಿ, ಈ ಎಲ್ಲಾ ತಾಂತ್ರಿಕ ಅಂಶಗಳ 
ಬಸ್ಗೆ ವಿವರವಾಗಿ ಹೇಳಲಾಗಿದೆ. ಅಷ್ಟ ಅಂಗ ವಿನ್ಯಾಸ 
A ಅಥವಾ ಸ್ಥಾನೆಕಗಳು ಯಾವುವೆಂದರೆ, ಅಲೀಧೆ, 
ಪ್ರತ್ಯಾಲೀಧ, ವಿಶಾಖ, ಸಂಪದ, ಅಸಂಸದ, ದಾರ್ದoರ, 
ಗರುಡ ಮತ್ತು ಪದ್ಮಾಸನ, ಅಗ್ನಿ ಪ್ರ 
ತೆ ನೆಮ, ನಿಷ್ಠಲ್ಕ ವಿಖಾತ್ಯ ಸಂಪ್ರಟಿ 

ಒರ ಸತಿ 


ಆ 
ಸ್ವಸ್ತಿಕ ಆ 


ಸೌ 
ಛು 
ಇಳಿ ಇರಾಖ್‌ ೬ ಜ್‌ಸ 
2 

ಗಳ ಬಗ್ಗೆ 


ಆ) ತ್ಯಾಲೀಥ, nee ಟರ 


a 6 


ಹೇಳಲಾ ಎ 


ಮುಷ್ಠಿ ನ್ಯಾಯ ಮತ್ತು ಸಂಧಾನ : 

ಸಠಾಕ, ವಜ್ರ, ಸಿಂಹೆಕರ್ಣಿಕ್ಕ ಮತ್ಸೋರಿ, 
ಮತ್ತು ಕಾಕತುಂಡಿ ಎಂಬ ಐದು ವಿಧದ ಮುಷ್ಮಿಗಳ 
ಬಗ್ಗೆ ತಿಳಿಸಲಾಗಿದೆ. ವಿನಿಧೆ ರೀತಿಯ ಲಕ್ಷ್ಯ್ಯಬೇಧೆ 
ಗಳಿಗೆ ವಿವಿಧೆ ರೀತಿಯ ಮುಷ್ಮಿ ಗಳನ್ನು ಉಪಯೋಗಿಸ 
ಬೇಕಾಗುವುದು. ಕೈತಿಕ, ಸಾತ್ವಿಕ, ನತ್ಸಕರ್ಣ, 
ಭರತ ಮತ್ತು ಸ್ವಂಧೆ ಎಂಬ (ನಿರ್ದಿಷ್ಠ ರೀತಿಯಲ್ಲಿ ದಾರ 
ನನ್ನು ಎಳೆಯುವಿಕೆ) ಐದು ವ್ಯಾಯಗಳನ್ನು ವರ್ಣಿಸ 
ಇಗಿದೆ. ದಾರದ ಮೇಲೆ (ಹುರಿಯ ಮೇಲೆ) ಬಾಣ 
ವನ್ನು ಎಸೆತದ ಮೊದಲು ಅಳನಡಿಸುವುದೇ ಸಂಧಾನ 
ಸಾಮಾನ್ಯವಾಗಿ ಲಕ್ಷ್ಯದ ದೂರಕ್ಕನುಗುಣವಾಗಿ 
ಮೂರು ರೀತಿಯ ಸಂಧಾನಗಳಿವೆ. ಅಧಃ ಸಂಧಾನ 
(ನಿಮ್ಮ) ಲಕ್ಷ್ಯವು ಅತಿ ದೊರದ ವಸ್ತುವಾಗಿದ್ದರೆ 
ಅಧಃ ಸಂಧಾನ ಮಾಡಲಾಗುವುದು. ಸಮಸಂಧಾನವು 
ವಸ್ತುವು ಸಮಾನ ಸ್ಮರದಲ್ಲಿದ್ದಾಗ ಸಮಸಂಧಾನ 
ಮಾಡಲಾಗುವುದು. ಊರ್ಧ್ವ ಸಂಧಾನವು ಬಾಣವು 
ಅತಿ ಕರ್ಕಶ ಧ್ವನಿಯಿಂದ ಸಾಗಬೇಕಾದಾಗ ಊರ್ಧ್ವ 
ಸಂಧಾನ ಮಾಡಬೇಕಾಗುತ್ತದೆ. 


ಇತಿಹಾಸ ದರ್ಶನ 


ವಿನಿಧ ಲಕ್ಷಗಳನ್ನು 


ಲಕ್ಷ್ಯಗಳು ತ 

ಲಕ್ಷ್ಯವನ್ನು ಬೇಧಿಸುವುದಕ್ಕೆ ವೇಧನಂ 
(ಭೇಧೆನಂ) ಎಂದು ಹೇಳುತ್ತಾರೆ ಹಾಗೂ ಇವುಗಳ 
ಕೆಲವು ಪ್ರಕಾರಗಳನ್ನು ವರ್ಣಿಸಲಾಗಿದೆ. ಸ್ಥಿರಲಕ್ಷ್ಯ 
ಬೇಧೆ ಸ್ಥಿರ ಧನುರ್ಧಾರಿ ಮತ್ತು ಸ್ಕಿರಲಕ್ಷ್ಯ), ಚಲಾ 
ಚಲ ಲಕ್ಷ್ಯಬೇಧೆ (ಲಕ್ಷ್ಯವು ಸ್ಥಿರವಾಗಿದ್ದು ಧನುರ್ಧಾ 
ರಿಯಂ ಚಲ್ಲಿಸುತ್ತಿದ್ದಾಗ), ಮತ್ತು ಧನುರ್ಧಾರಿ ಹಾಗೂ 
ವಸ್ತು ಇಬ್ಬರೂ ಚಲಿಸುತ್ತಿದ್ದಾಗ ಅದು “ದ್ವಿಕಲ್ಪಬೇಧ' 
ವೆನಿಸುತ್ತದೆ. 


ವರ್ಗೀಕರಣವು, 
ನಸ್ತುಗಳಿಗನುಸಾರವಾಗಿರು 
ಸಂದರ್ಭಗಳಿಗನುಗುಣವಾಗಿ 
ಧನುರ್ನಿದ್ಯೆಯ ವಿದ್ಯಾರ್ಥಿಯು, ವಿನಿಧ ರೀತಿಯ 
ತಂತ್ರಗಳನ್ನು eae ಬಗ್ಗೆ, ಹೇಗೆ ಶಿಕ್ಷಣ 
ನನ್ನು ಪಡಿಯಖೆ ನೇಕೆಂಬ ನಿಸ್ತ ಏಕೆ ವಿವರಣೆಗಳ ಬಗ್ಗೆ, 
ಹಾಗೂ ಧನುರ್ಧಾರಿಯ ಕಾಶಲೈವನ್ನು ನಿರ್ಣಯಿಸುವ 
ನಾನಾ ರೀತಿಯೆ ನಿಜ ಪರೀಕ್ಷೆಗಳ ಬಗ್ಗೆ ಅನೇಕ 
ಪ್ರಾಚೀನ ಗ್ರಂಥಗಳಲ್ಲಿ ವಿಸ್ತೃತ ವಿವರಣೆ ಇಡಿ. ಶಬ್ದ 
ಬೇಧನ (ಶಬ್ದದ ಸಹಾಯದಿಂದ ಲಕ್ಷ್ಯವನ್ನು ಬೇಧಿಸು 
ವಿಕೆ), ಯಮಲಾರ್ಜನಬೇಥ್ಯ ರಾಧಾಬೇಧೆ 
ಮುಂತಾದುವುಗಳ ಅಭ್ಯಾಸಗಳ ಬಗ್ಗೆಯೂ ವಿನರಣೆ 
ಇದೆ. 


ಇದೇ ರೀತಿಯಲ್ಲಿ ಲಕ್ಷ್ಯದ 
ದೂರ, ಆಕಾರ ಮತ್ತು 
ತ್ತದೆ. ವಿಭಿನ್ನ 


ಕಕ್ರ (ಚಕ್ರ ?), ಕುಂತ ಮತ್ತು ಗದೆ ಮುಂತಾದ 
ಅನ್ಯ ಅಯುಧಗಳ ಉಪಯೋಗ ಸಂಬಂಧೀ ತಂತ್ರ 
ಗಳೂ ಸಹ ಈ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿವೆ. ಕಕ್ರವು 
(discuss) ಕೇಂದ್ರದಲ್ಲಿ ಎಂಟು ಕಡಿಹೆಲ್ಲುಗಳಿಂದ 
ಕೂಡಿದೆ, ಕುಂತವು ಕಾಸ್ಕದ ಕೋಲು, ಗಡೆ ಅಥವಾ 
ದಂಡವು ಲೋಹ ಅಥವಾ ದಾರುಶರ (ಕಾಷ್ಠ) ದಿಂದ 
ಮಾಡಲಾಗಿರುತ್ತದೆ. 


ಖಡ್ಗಗೆಳು 

ಪ್ರಾಚೀನ ಗೆ ಗ್ರಂಥಗಳಲ್ಲಿ ಖಡ್ಗ ಗಳ ಬಗ್ಗೆ ಕುತೂಹಲ 
ನನ್ನು ತೆರಂಸತಳ್ಳಿಂತ ತಹ ಕೆಲವು 'ಮುಖ್ಯಾಂಶಗಳನ್ನೊಳ 
ಗೊಂಡ ಹಲವು ಅಧ್ಯಾಯಗಳಿವೆ. ಖಡ್ಗಯುದ್ಧದಲ್ಲಿ 
ನಿಪುಣತೆಯನ್ನು ನಡೆದಿದ್ದ ಅನೇಕ ಯೋಧರ ಬಗ್ಗೆ, 


೧೧೫ 


ಇತಿಹಾಸದಲ್ಲಿ ಸಾಕ್ಷಿ ಇಡೆ. ಕೆಳದಿಯ ಸೆಂಕಣ್ಣ- 
ನಾಯಕನು ಪ್ರನಃಖಖ ಕುಶಲ ಖಡ್ಗಯೋಧನಾಗಿದ್ದು, 
ದಿಲ್ಲಿಯ ಸುಲ್ತಾನ ಅರಿಕುಶಾಖಾನನನ್ನು ಸೋಲಿಸಿದ 
ನೆಂಬುದನ್ನು ಉಲ್ಲೇಖಿಸಬಹುದು. “ಬ್ರಹ್ಮ ಸಂಹಿತೆ', 
"ಶಿವತತ್ವ ರತ್ನಾಕರೆ' ಮುಂತಾದ ಪ್ರಾಚೀನ ಗ್ರಂಥಗಳಲ್ಲಿ 
ವಿಭಿನ್ನ ರೀತಿಯ ಖಡ್ಗಗಳು, ನಿರ್ದಿಷ್ಟ ಮಾನದ ಖಡ್ಗಗಳ 
ಅಳತೆ, ಅವುಗಳ ಹರಿತ, ಖಡ್ಗಗಳ ಮೇಲಿನ ಮಂಗಲಕರ 
ಚಿಹ್ನೆಗಳು, ಖಡ್ಗ ನಿರ್ಮಾಣಕ್ಕೆ ಯೋಗ್ಯ ಲೋಹ 
ಪ್ರಕಾರಗಳು-ಮುಂತಾದವುಗಳನ್ನು ವರ್ಣಿಸಲಾಗಿದೆ. 
ಇದೇ ಸಂದರ್ಭದಲ್ಲಿ ವಿವಿಧ ಪ್ರದೇಶಗಳಲ್ಲಿ ದೊರೆಯುವ 
ವಿವಿಧ ಲೋಹೆಗಳ ಸೂಚಿಯು ನಮಗೆ ದೊರಕುತ್ತದೆ. 
ಇವು ಖಡ್ಗವನ್ನು ತಯಾರಿಸಲು ಅತ್ಯುತ್ತಮವೆಂದು 
ಪರಿಗಣಿಸಲಾಗಿದೆ ಶುಷ್ಯ ಶಿಲಾಪ್ತ್ರಡೇಶಗಳಲ್ಲಿ ದೊರಕುವ 
ಸಂಜರ ಲೋಹೆವು ಹೆರಳು ಬೀಜ ಬಣ್ಣದ್ದಾಗಿರುತ್ತದೆ. 


ಅದರ ರಚನಾತ್ಮಕ ಕಣಗಳು ಪೈಶಾಚಿ ಲಿಪಿಯನ್ನು 


ಹೋಲುವುದು ಅಥವಾ ಕೇತಕೀ ಫಲದಂತಿರುವುದು 
ಅಥವಾ ಕನ್ನಿಕೆಯ ಕೇಶದ ಸಣ್ಣ ಸಣ್ಣ ಗುಂಗುರು 
ಕೂದಲುಗಳನ್ನು ಹೋಲುವುದು. ಇದೇ ರೀತಿಯಲ್ಲಿ 
ಕೃಷ್ಣ ಸಂಜರಲೋಹೆ, ಸುವರ್ಣಪಸಂಜರಲೋಹ, 
ಕಾಂಭೋಜಲೋಹ, ನಿರಾಶರಲೋಹೆ, ಕೃತ್ಸರಲೋಹ 
ಮತ್ತು ಮಹಾರಾಷ್ಟ್ರಲೋಹಗಳ ಬಗ್ಗೆ ವಿವರಣೆ ಇದೆ. 
ಮೇದಿಕ-ಎಂಬ ಕರ್ನಾಟಕದ ಲೋಹವು ಸ್ಪಷ್ಟ ಶ್ವೇತ, 
ವೃತ್ತಾಕಾರ ಚಿಹ್ನೆಯ ಕಣವಿನಾ ಸಗಳನ್ನು ಹೊಂದಿದೆ 
ವಿಶಿಷ್ಟ ಗುಣಗಳುಳ್ಳ ವಿನಿಧ ರೀತಿಯ ಈ ಲೋಹಗಳ 
ವಿವರಗಳಿಂದ ನಮ್ಮ ಪೂರ್ವಜರು ಧಾತುಶೋಧನೆ 
ವಿದ್ಯೆಗೆ ತಮ್ಮ ಕಾಣಿಕೆಯನ್ನು ಅರ್ಪಿಸಿದ್ದಾರೆಂಬುದು 
ಸ್ಪಷ್ಟವಾಗುತ್ತದೆ. 


ವಿವಿಧ ದೇವತೆಗಳ ಅಧಿಕಾರ ಸದ ಹಾಗೂ ಉದ್ದ 
ಕೃನುಸಾರವಾಗಿ ಖಡ್ಗಗಳು ಉಪಯೋಗಿಸಲ್ಪಡುತ್ತಿದ್ದು 
ವೆಂದು ನಂಬಲಾಗಿದೆ. ಅಧಿಕಾರ ಪೀಠದ ದೇವತೆಗಳು 
ಮಹಾಲಕ್ಷ್ಮ್ಮಿ,ಮಹೇಶ್ವರಿ, ಅಂಬಿಕಾ ಅಥವಾ ವೈಷ್ಣ ನಿಯ 
ರಾಗಿದ್ದರೆ, ಖಡ್ಗಗಳು ಮಂಗಳಕರವೆಂದು ಪರಿಗಣಿಸ 
ಲಾಗುತ್ತದೆ. ವರಾಹಿ, ಶೂಲಿನಿ, ಚಂಡಿಕೆಯರು 
ಖಡ್ಗಧಾರಿಣಿಯರಾಗಿದ್ದರೆ ಅಮುಂಗಳಕರವೆಂದೂ ಪರಿಗಣಿ 
ಸಲಾಗುತ್ತದೆ. 


೧೧೬ 


ಅನ್ಯ ಆಯಧಗಳು 


ಧನುಸ್ಸು, ಚಕ್ರ, ಕುಂತ ಖಡ್ಗ ಶೂಲ 
ಮತ್ತು ಗಡೆ ಎಂಬೀ ಆರು ಆಯುಧಗಳಲ್ಲಜೀ ಅನ್ಯ 


ಅಸಂಖ್ಯಾತ ಆಯುಧಗಳ ಉಲ್ಲೇಖಗಳಿಂದ ನಮ್ಮ 


ಸಾಹಿತ್ಯಿಕ ಗ್ರಂಥಗಳು ತುಂಬಿಹೋಗಿನೆ. ಸಾಮ್ರಾಜ್ಯ 
ಲಕ್ಷ್ಮೀ ಪೀಠಿಕೆಯು ಮೂವತ್ತೆರಡು ಆಯುಧಗಳನ್ನು 
ಪ್ರಸ್ತಾಪಿಸುತ್ತದೆ. ಇವುಗಳಲ್ಲಿ ಕೆಲವನ್ನು ಇಲ್ಲಿ 
ಮೂದಿಸಬಹುದು : ಕನ, ಸರ್ತ, ಆಸಿ, ಕ್ಲೂರಿಕ 
(ಚೂರಿಕ ?), ಪರಶು, ಚಕ್ರ, ಶೂಲ, ಶಕ್ತಿ, ಭಿಂದಿ 
ವಾಲಕಂ, ಪರಿಘೈ, ವಜ್ರಂ, ಲಂಗುದ, ಗಡೆ, ಖೇಟಿಕ, 
ಭಲ್ಲೆ, ಶಲ್ಲೆ, ಉದ್ಗಾರ, ಕುಂತ, ಕುಠಾರ, ಮೂಸಲ್ಯ 
ಯಾಸ್ಮಿ, ನಲಿಕ್ಕ ಕಾಸ, ಸ್ವಸ್ತಿಕ, ಟಿಂಕ, ಹಾಲ, 
ವೇತ್ರ, ಪ್ರಾಸ, ತೋಮರ, ಕಂಪನ, ಕುಟಿ 
ಇತ್ಯಾದಿ, ಪುರಾಣ ಹಾಗೂ ಮಹಾಗ್ರಂಥಗಳಲ್ಲಿ ಖಂಡ 
ಪರಶು, ಕುಲಿಶ, ಸರಾಸನ, ಪತ್ತೀಸ್ಕ ಭೂಸುಂಡಿ, 
ದಂಡ ಇತ್ಯಾದಿ....ದಿವ್ಯಾತ್ತ್ರಗಳೂ ಪ್ರಸ್ತಾಪಿಸಲ್ಪಟ್ಟನೆ. 
ಇವಲ್ಲದೆ, ಇಂದ್ರವಜ್ರ, ಬ್ರಹ್ಮಾಸ್ತ್ರ, ನಾಗಾಸ್ಪ, 
ಮದನಾಸ್ತ್ರ, ಪಾಶ, ಆಗ್ನೇಯಾಸ್ತ್ರ ಮುಂತಾದೆ 
ದಿವ್ಯಾಸ್ತ್ರಗಳೂ ಪ್ರಸ್ತಾಸಿಸಲ್ಪಟ್ಟಿವೆ. ಅಂಗುಲಿತ್ರಾಣ, 
ಅಫಿದ, ಕವಕ್ಕ ಕಾರ್ಮ, ತನುತ್ರಾಣ, ವರ್ಮ, 
ಸನ್ನಾಹೆ, ಶಿರಸ್ತ್ರಾಣ ಮೊದಲಾದ ರಕ್ತಾನಸ್ತುಗಳ 
ಬಗ್ಗೆಯೂ ಉಲ್ಲೆ (ಖವಿಡೆ, 


ಮೇಲೆ ಹೆಸರಿಸಿದ ಹೆಲವು ಆಯುಧೆಗಳ ಉಪ. 
ಯೋಗದ ಬಗ್ಗೆ ಖುಗ್ಹೇದದಲ್ಲಿ ಉಲ್ಲೇಖವಿದ್ದು ಇವು 
ಗಳಲ್ಲಿ ಕೆಲವನ್ನು ಇಂದ್ರ ಮತ್ತು ಯಮರಿಗೆ ಸಂಬಂಧೆ 
ಪಟ್ಟಂತೆ ತಿಳಿಸಲಾಗಿದೆ. ಸಿಂಧೂ ಕಣಿನೆಯ ಜನರೂ 
ಸಹ ಬಿಲ್ಲು ಮತ್ತು ಬಾಣ, ಪರಶು, ಗದೆ ಮುಂತಾದ 
ವ್ರಗಳನ್ನು ಉಪಯೋಗಿಸುತ್ತಿದ್ದರೆಂಬುದಕ್ಕೆ ಪುರಾವೆ 
ಇದೆ. 


ಆಯುಧ ಸಂಬಂಧೀ ದೇವತೆಗಳು 

ಧನುಸ್ಸು ವೇದಕಾಲೀನ ಯುದ್ಧಗಳಲ್ಲಿ ನಿಖರ 
ವಾದ ಪಾತ್ರ ವಹಿಸಿದ್ದೇ ಅಲ್ಲದೆ, ಪುರಾಣ ಮತ್ತು 
ಮಹಾಕಾವ್ಯಗಳಲ್ಲಿ ಪದೇ ಪದೇ ಹೇಳಲ್ಪಟ್ಟ ಆಯುಧ 
ವಾಗಿದೆ. ಆದಿಕಾಲೀನ ರಾಜಾ ಪೃಥನು ಧನುಸ್ಸು, 


ಇತಿಹಾಸ ದರ್ಶನ 


pe 


| 


ಬಾಣ ಮತ್ತು ಕವಚಗಳ ಸಮೇತ ಜನ್ಮ ತಾಳಿದ್ದನೆಂದು 
ಹೇಳಲಾಗಿದೆ. ವಿಷ್ಣುವಿನ ಅನತಾರಗಳಲ್ಲೊಂದಾದ 
ರಾಮನೊ ಸಹೆ ಸದಾ ಬಿಲ್ಲು ಮತ್ತು ಬತ್ತಳಿಕೆಯನ್ನು 
ಇಟ್ಟುಕೊಂಡಿರುತ್ತಿದ್ದನು. ಪೌರಾಣಿಕ ಸನ್ನಿವೇಶಗಳಲ್ಲಿ 
ಶಿವ ಮತ್ತು ಭೂತಗಳ ಸಂಬಂಧವಾಗಿ ಅಸಿ ಮತ್ತು 
ಖಡ್ಗಗಳ ಬಗ್ಗೆ ಹೇಳಲಾಗಿದೆ. ಪರಶುವು ಶಿವನಿಗೇ 
ಸಂಬಂಧಿಸುದುದಾಗಿ ವಾಯುಪುರಾಣವು ತಿಳಿಸುತ್ತದೆ. 
ಚಕ್ರವು ಇಂದ್ರನಿಗೆ ಸಂಬಂಧಪಟ್ಟ ಆಯುಧವೆಂದು 
ತಿಳಿಸಲಾಗಿದೆ. 

ಚಕ್ರವು ಗತಿಶೀಲ ಯಂತ್ರ (ಕಾಲಯಂತ್ರ) 
ನೆಂದು ಕೌಟಿಲ್ಯನಿಂದ ವರ್ಣಿಸಲಾಗಿದೆ ಮತ್ತು ಲೋಹೆ 
ದಿಂದ ಮಾಡಿದ ತೀಕ್ಷ್ಣ ಅಲಗುಳ್ಳ ಚಕ್ಟಾಕಾರವಾಗಿ 
ತಿರುಗುವ ಆಯುಧೆನೆಂದು ಮಹಾಭಾರತದಲ್ಲಿ ಹೇಳ 
ಲಾಗಿದೆ. ಪುರಾಣಗಳು ಚಕ್ರದ ಸಂಬಂಧವನ್ನು ವಿಷ್ಣು 
ವಿನೊಡನೆ ಜೋಡಿಸುತ್ತವೆ. 

ಮಹಾಭಾರತದಲ್ಲಿ ಗಡೆ ಅಥವಾ ದಂಡವು 
ಧನುಸ್ಸಿನ ನಂತರದ ಎಂದರೆ ಎರಡನೆಯ ಸ್ಥಾನವನ್ನು 
ಪಡೆಯುತ್ತದೆ. ಇದು ಮುಖ್ಯವಾಗಿ, ಶಿವ ಮತ್ತು 
ವಿಷ್ಣು ನಿನ ಸಂಬಂಧವನ್ನೂ ಮತ್ತು ಮುದ್ಧರವು ಶಿವ 
ಮತ್ತು ಭೂತಗಣಗಳ ಸಂಬಂಧವನ್ನೂ ಹೊಂದಿದೆ. ಭದ್ದಿ 
ಅಥವಾ ಶೂಲವೂ ಸಹೆ ಯುದ್ಧ ದಲ್ಲಿ ಆಯುಧವಾಗಿ 
ಉಪಯೋಗಿಸಲಾಗುತ್ತಿತ್ತು ; ಪ್ರಾಚೀನ ಭಾರತದಲ್ಲಿನ 
ನಾಣ್ಯಗಳಲ್ಲಿ ಇದು ಶಿನನಿಗೇ ಸಂಬಂಧಸಟ್ಟಿ ದುದಾಗಿದೆ. 
“ಶಕ್ತಿಯೂ ಒಂದು ರೀತಿಯ ಭರ್ಜಿ ಅಥವಾ ಭಲ್ಲೆ 
ಹಾಗೂ ಇದು ಕಾರ್ತಿಕೇಯನಿಗೆ ಸಂಬಂಧಿಸಿದುದು. 
ನೇಗಿಲು ಬಲರಾಮನಿಗೆ ಮತ್ತು ಕೆಲವು ವೇಳೆ ಶಿವನಿಗೆ 
ಸಂಬಂಧಿಸಿದೆಂದೂ ಸಹ ಹೇಳಲಾಗಿದೆ. ಮೊದಲು 
ಕಲ್ಲಿನಿಂದ .ಮಾಡಲಾಗಿದ್ದು, ನಂತರ ಅಸ್ಥಿ ಯಿಂದ 
ಮಾಡಲಾದ ಆಯುಧವೇ ಇಂದ್ರನ ವಜ್ರಾಯುಧ. 
ಅಂಕುಶವು ಯುದ್ಧದ ಆಯುಧನಲ್ಲವಾದರೂ ಗಣೇಶನಿಗೆ 
ಸಂಬಂಧಿಸಿದೆಂದು ಹೇಳಲಾಗಿದೆ. ಇದೇ ರೀತಿಯಲ್ಲಿ 
ಇನ್ನೂ ಅನೇಕ ಅನ್ಯ ಆಯುಧೆಗಳೂ ಸಹ ಜೀವತೆಗಳು, 
ನನಗ್ರಹಗಳು, ಅಷ್ಟದಿಕ್ಸಾಲಕರು ಹಾಗೂ ಅನ್ಯ ಸ್ವರ್ಗ 
ವಾಸಿಗಳ ಸಂಬಂಧವನ್ನು ಹೊಂದಿವೆ. ಕಾಮದೇವ 
ಮನ್ಮಥನೂ ಸಹ ಪ್ರೇಮಿಗಳನ್ನು ಆಕರ್ಷಿಸಲು ಸಂಚ 
ಬಾಣ-ಹೂವಿನೆ ಸಂಚಬಾಣಗಳೊಂದೊಡಗೂಡಿದ 


ಇತಿಹಾಸ ದರ್ಶನ 


ಆಯುಧವನ್ನು ಹೊಂದಿದ್ದ ನೆಂಬುದು ಕುತೂಹಲಕಾರೀ 
ವಿಷಯವಾಗಿದೆ. 


ಆಯುಧಗಳ ಉಪಾಸನೆ 


ವೇದಕಾಲೀನ ಯುಗದಿಂದಲೂ ಪ್ರಕೃತಿಯ ಶಕ್ತಿ 


ಗಳನ್ನೂ ಮತ್ತು ಧರ್ಮ ಮತ್ತು ಅಧರ್ಮದಂತಹೆ 
ಅಮೂರ್ತ ವಸ್ತುಗಳನ್ನು ದೈವೀಕರಿಸುವ ಪದ್ಧತಿ 
ಭಾರತದಲ್ಲಿತ್ತು. ಇದೇ ಅಬ್ಬದೆ ಭಾರತದಲ್ಲಿ ಮೂರ್ತಿ 
ಪೂಜೆಗೆ ಅಧಿಕ ಮಹತ್ವ ಕೊಡಲಾಗಿತ್ತು. ಇದರ ಫಲ 
ವಾಗಿ ಮೂರ್ತಿಕಲೆ ಅಥವಾ ವಾಸ್ತುಶಿಲ್ಪದ ಅಭಿವೃದ್ಧಿ 
ಯುಂಟಾಯಿತು. ಧಾರ್ಮಿಕ ಮೌಲ್ಯಗಳಿಗನುಗುಣ 
ವಾಗಿಯೇ ಪ್ರಾಚೀನ ಭಾರತದಲ್ಲಿ ಮೂರ್ತಿಗಳನ್ನು 
ರೂಪಿಸಿ ರಚಿಸಲಾಯಿತು. ಭಕ್ತಿಮಾರ್ಗದ ಎಲ್ಲಾ 
ಸಂಪ್ರದಾಯಗಳಲ್ಲೂ ಸಹ ದೇವಾನುದೇವತೆಗಳ ಪಾತ್ರ 
ಹಿರಿದಾಗಿದೆ. ಹಲವು ನಿಶ್ಚಿತ ಮೂರ್ತಿಯ ಪ್ರಾತಿನಿಧ್ಯ 
ಹಾಗೂ ಸಂಕೇತಗಳ ಮೂಲಕ ಜನಸಾಮಾನ್ಯನು 
ಸ್ಫೂರ್ತಿ ಹೊಂದಿ ಪೂಜೆ ಸಲ್ಲಿಸುವಂತೆ. ಮಾಡಲು 
ದೈವತ್ವವನ್ನು ಪ್ರಸ್ತುತೀಕರಿಸಬಹುದು. ಮೂರೂ 
ಸಂಪ್ರದಾಯಗಳ (ವೈಷ್ಣವ, ಶೈವ ನುತ್ತು ಶಾಕ್ತ) 
ಆಗಮದ ಕ್ರಿಯಾ ಪಾದಗಳು ಕಲೆಯ, ಅದರಲ್ಲೂ 
ಪ್ರಮುಖವಾಗಿ, ದೇವತೆಗಳ ಮೂರ್ತಿಪೂಜೆಯ 
ಪ್ರಾಕಿನಿಧೀಕರಣ ಕಲೆಯ ಶಿಲಾಭಾರನನ್ನು ಹಾಕಿವೆ. 
ದೇವತೆಗಳ ಜೊತೆಗೆ ಆಯಾ ನಿರ್ದಿಷ್ಟ ದೇವತೆಗೆ 
ಸಂಬಂಧಿಸಿದ ಆಯುಧ, ಹಾಗೂ ಅಲಂಕಾರಿಕ ವಸ್ತು 
ಗಳೂ ಪೂಜಿತವಾದವು. ಹೀಗೆ ಆಯುಧಗಳ ಉಪಾ 
ಸನೆಯು ರೂಢಿಗೆ ಬಂದಿತು. ಸಾಮಾನ್ಯವಾಗಿ, ವಿನಿಧ 
ದೇವತಾ ಮೂರ್ತಿಗಳು ಅನೇಕ ಕೈಗಳನ್ನು ಹೊಂದಿದ್ದು 
ಅವುಗಳಲ್ಲಿ ವಿಧನಿಧದ ಆಯುಧಗಳು, ಜಪಮಾಲೆ, 
ಹೂವು, ಹೆಣ್ಣು ಮತ್ತಿತರ ವಸ್ತುಗಳು ಇರುತ್ತವೆ. 
ಪ್ರತಿಮಾ ಲಕ್ಷಣ ವಿಜ್ಞಾನದ ಮೇರೆಗೆ ದೇವತೆಯ ಗುಣ 
ಲಕ್ಷಣ ಹಾಗೂ ಆಭಿಲಕ್ಷಣಗಳು, ಕೈಗಳ ಸಂಖ್ಯೆ ಮತ್ತು 
ಹಿಡಿದಿರುವ ಆಯುಧಗಳಿಂದ ಪ್ರತಿಪಾದಿಸಲಾಗುತ್ತದೆ. 
ಆಯುಧೆಗಳು ದೈವೀಶಕ್ತಿಯ ಮತ್ತು ಬಲದ ನೆಲೆಯಾಗಿ 
ರುವುದರಿಂದ, ವಿಶೇಷ ದಿನಗಳಲ್ಲಿ, ಆವುಗಳನ್ನು ಪೂಜಿಸ 
ಲಾಗುತ್ತಿದ್ದುವು. ಕಾಲಕ್ರಮೇಣ ಚಕ್ರ, ಶಕ್ತಿ, ಶೂಲ 
ಮೊದಲಾದ ಕೆಲವು ಪ್ರಮುಖ ಆಯುಧಗಳು, 


೧೧೩ 


ಮಾನವೀಕರಣಗೊಂಡವು ಮತ್ತು ಅವುಗಳ ಪ್ರತಿಬಿಂಬ 
ಗಳನ್ನು ಜೇವಾಲಯಗಳಲ್ಲಿ ಪ್ರತಿಷ್ಠಾಪಿಸಲಾಯಿತು. 
ಆಗಮ ಗ್ರಂಥೆಗಳು, ಅದರಲ್ಲೂ ನಿರ್ದಿಷ್ಟವಾಗಿ ವೈಷ್ಣವ 
ಆಗಮಗಳಲ್ಲಿ, ಜೀವತೆಗಳಿಗೆ ಸಂಬಂಧಪಟ್ಟಿ ಆಯುಧೆಗಳ 
ಬಗ್ಗೆಯೂ, ಪ್ರತಿಮಾ ಲಕ್ಷಣ ವೈಜ್ಞಾ ನಿಕ ವಿವರಣೆಗಳ 
ಬಗ್ಗೆಯೂ ಅಮೂಲ್ಯ ವೃತ್ತಾಂತ ದೊರೆಯುತ್ತವೆ. 
ಭಾರತೀಯ ಯುಗಸಪರಂಪರೆಯ ಕಲೆಯ ಅಧ್ಯಯನೆವು 
ಅದರಲ್ಲಿಯೂ ಹಿಂದೂ ಸಂಪ್ರದಾಯದ ಕಲೆ ಮತ್ತು 
ಶಿಲ್ಪಕಲಾ ಅಧ್ಯಯನವು ಆಗಮಗಳ ಅಧ್ಯಾಯದಲ್ಲಿನ 
ಪ್ರತಿಮೆ ಹಾಗೂ ಆಯುಧೆ ಸಂಬಂಧೀ ಆಧ್ಯಯನವಿಲ್ಲದೆ 
ಪೂರ್ಣಗೊಳ್ಳು ವುದಿಲ್ಲ. 


ಅಯೆಂಧಗೆಳು ಹಾಗೂ ಪ್ರತಿಮಾ ಲಕ್ಷಣ ವಿಜ್ಞಾನ 

ಕಿರೀಟಿ, ಆಭರಣ ಮತ್ತು ಆಯುಧಗಳಂತಹ 
ಕೆಲವು ನಿಶ್ಚಿತ ಆಲಂಕಾರಿಕಗಳಲ್ಲಡೆ, ಯಾವ 
ಪ್ರತಿಮೆಯೂ ಪೊರ್ಣವೆನಿಸುವುದಿಲ್ಲ. ವಿವಿಧೆ ದೇವತಾ 
ಸಂಬಂಧೀ ಪ್ರತಿಮಾ ಲಕ್ಷಣ ವೈಜ್ಞಾನಿಕ ವಿವರಣೆಗಳಲ್ಲಿ 
ವಿಷ್ಣು ಮತ್ತು ಶಿವನ ವಿವಿಧ ರೂಸಗಳನ್ನು ನಿರ್ಧರಿಸುವ 
ಆಲಂಕಾರಿಕ ವಸ್ತುಗಳಲ್ಲಿ ಆಯುಧೆಗಳಿಗೆ ಅತ್ಯಂತ 
ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ವಿಭಿನ್ನ ಕಾಲ, 
ಸ್ಥಳಗಳಲ್ಲಿ ಸೃಷ್ಟಿ, ಸಂರಕ್ಷಣೆ ಮತ್ತು ಸಂಹಾರದೆಂತಹೆ 
ವಿಭಿನ್ನ ಕ್ರಿಯಾಕಲಾಪಗಳನ್ನು ಕೈಗೊಳ್ಳಲು ವ್ಯೂಹ 
ಗಳು ಅಥವಾ ವಿಷ್ಣುವಿನ ನಾಲ್ಕು ವಿಧಿಗಳಿಗೆ, ಬಣ್ಣ 
ಮತ್ತು ಹೊಂದಿರುವ ಆಯುಧಗಳಲ್ಲಿ ಒಂದರಿಂದ 
ಮತ್ತೊಂದು ಭಿನ್ನವಾಗಿರುವಂತೆ ಪ್ರತಿಮಾ ವೈಜ್ಞಾನಿಕ 
ರೂಪಗಳನ್ನು ಕೊಡಲಾಗಿದೆ. ನಾಲ್ಕು ವ್ಯೂಹ ರೂಪ 
ಗಳಲ್ಲಿ ವಾಸುದೇವ, ಸಂಕರ್ಷಣ, ಪ್ರಡ್ಯುಮ್ನು ಮತ್ತು 
ಅನಿರುದ್ಧಗಳಲ್ಲಿ ಚಿತ್ರಿಸಬೇಕಾದ ಆಯುಧಗಳ ಬಗ್ಗೆ 
ವೈಷ್ಣವ ಗ್ರಂಥಗಳಲ್ಲಿ ವಿಶಿಷ್ಟೀಕರಿಸಲಾಗಿದೆ. ಇದೇ 
ರೀತಿಯಲ್ಲಿ, ವಿಷ್ಣುವಿನ ಅವತಾರಗಳ ಚಿತ್ರಣದಲ್ಲಿ 
ಮತ್ತು ಭಗವಂತನ ಹನ್ನೆರಡು. ಮೂರ್ತಿರೂಪಗಳಲ್ಲಿ 
ಚಿತ್ರೀಕರಿಸಬೇಕಾದ ಆಯೂಧೆಗಳನ್ನು ತಿಳಿಸಲಾಗಿದೆ. 
(ಭಕ್ತರ ನೆರವಿಗೆ ಭಗವಂತನು ಧರಿಸುವ ಸಂರಕ್ಷಣೆಯ 
ಅಮೂರ್ತ ಶಕ್ತಿಗಳು) ಕೇಶವ, ನಾರಾಯಣ, ಮಾಧವ, 
ಗೋವಿಂದ, ವಿಷ್ಣು, ಮಧುಸೂದನೆ, ತ್ರಿವಿಕ್ರಮ, 
ವಾಮನ, ಶ್ರೀಧರ, ಖುಹೀಕೇಶ, ಪದ್ಮನಾಭ ಮತ್ತು 


೧೧೪೮ 


ದಾಮೋದರ ಈ ಮೂರ್ತಿರೊಪಗಳನ್ನು ಶರೀರದೆ ೧.೨ 
ಭಿನ್ನ ಭಿನ್ನ ಅಂಗಗಳಲ್ಲಿ ಅಹ್ವಾನ ಮಾಡಲಾಗಿದೆ. 
ಹೆಲವು ಆವರಣ ದೇವತೆಗಳು ಕೆಲವು ನಿರ್ದಿಷ್ಟ ಆಯುಧೆ 
ಗಳ ಮೂರ್ತಿನತಾನ ರೂಪಗಳಾಗಿದ್ದು » ₹೮ ಧ್ಯಾನ 
ಮೂರ್ತಿಗಳ ಪ್ರತಿಮಾ ವೈಜ್ಞಾ ನಿಕ ವಿವರಣೆಗಳು ಈ 
ಧಾರ್ಮಿಕ ಗ್ರಂಥಗಳಲ್ಲಿ ಕಂಡುಬರುತ್ತವೆ.  ಇದಲ್ಲಜೆ, 
ಇನ್ನೊ ಅನೇಕ ದೇವತೆಗಳ ತತ್ಸಂಬಂಧೀ ಆಯುಧೆಗಳೂ 
ಮಾನನೀಕೃತಗೊಂಡಿವೆ ಮತ್ತು ಅವುಗಳ ವಿವರಣೆ 
ಯನ್ನೂ ನೀಡಲಾಗಿದೆ. 


ಸುದರ್ಶನವೆಂಬ ವಿಷ್ಣುವಿನ ಚಕ್ರವು ಪ್ರತ್ಯೇಕ 
ವಾಗಿಯೇ ಆತನ ದೇವಾಲಯದಲ್ಲಿ ಪೂಜಿಗೊಳ್ಳಲು 
ಅರ್ಹವಾಗಿದೆ. ದಕ್ಷಿಣ ಭಾರತದ ಕೆಲವು ದೇನಾಲಯ 
ಗಳಲ್ಲಿ, ಸುದರ್ಶನ ಚಕ್ರವನ್ನೇ ಪ್ರಧಾನ ದೇವತೆಯಂತೆ 
ಪೂಜಿಸಲಾಗುತ್ತದೆ. ಹೊಂಬಣ್ಣದ ಚಕ್ರವೃತ್ತ 
ದೊಳಗೆ, ಪ್ರತಿಮಾಲಕ್ಷಣ ವಿಜ್ಞಾ ನಕ್ಕನುಗುಣವಾಗಿ 
ಸುದರ್ಶನ ಚಕ್ರದಾಕೃತಿಯನ್ನು ಪ್ರಸ್ತುತಪಡಿಸಲಾಗಿದೆ. 
ನಾಲ್ಕು, ಆರು, ಎಂಟು ಅಥವಾ ಹದಿನಾರು ಅಥವಾ 
ಮೂನತ್ತೆರಡು ಹೆಸ್ತಗಳುಳ್ಳವನಾಗಿ ಚಿತ್ರೀಕರಿಸಿ, ಪ್ರತಿ 
ಹಸ್ತ ಆಯುಧನನ್ನೂ ನಿರ್ದಿಷ್ಟಪಡಿಸಲಾಗಿದೆ. ನನ 
ತಾಲದಳತೆಯಲ್ಲಿ ಆತನನ್ನು ಚಿತ್ರೀಕರಿಸಬೇಕು. ಒಂದು 
ನರ್ತನಗೈಯುತ್ತಿರುವಂತೆಯೂ, ಮತ್ತೊಂದು ಬದಿ 
ಯಲ್ಲಿ ನಾಲೂ ಕೈಗಳಲ್ಲಿ ಚಿಕ್ರಹಿಡಿದ ನರಸಿಂಹನ 
ಸಂಯೋಜನೆಯೊಡನೆಯೂ ಇರುವ ಎರೆಡು ವಿವರಣೆ 
ಗಳು ದೊರಕಿವೆ. ಮಂದಿರದಲ್ಲಿನ ಸುದರ್ಶನ ಬಿಂಬವು 
ಹೊಂದಿರುವ ಹೆದಿನಾರು ಅಥವಾ ಮೂನತ್ತೆರಡು 
ಆಯುಧೆಗಳನ್ನುು ಸಟ್ಕೋಣ (ಸಟ್ಟೋಣದ ತ್ರಿಭುಜಾ 
ಕೃತಿ)ದಲ್ಲಿ ಗಣೀಕರಿಸಲಾಗಿದೆ. 


ಶೈವಾಗಮಗಳಲ್ಲಿಯೂ ಸಹ ವೀರಭದ್ರ, 
ಅಘೋರಮೂರ್ತಿ, ಶಕ್ತಿದೇವತೆಗಳೂ ಹಾಗೂ ಮತ್ತಿತರ 
ದೇವತೆಗಳ ವಿಭಿನ್ನ ಲಕ್ಷಣಗಳನ್ನು ಪ್ರತಿಪಾದಿಸುವ 
ಆಯುಧಗಳನ್ನು ಹಿಡಿದುಕೊಂಡಂತೆ ಚಿತ್ರೀಕರಿಸಲಾಗಿದೆ. 
ದೇಶದಾದ್ಯಂತ ಆಯುಧ ಪೊಜೆಯು ಮೈಭನೋನೇತ 
ವಾಗಿ ಆಚರಿಸಲಾಗುವುದೆಂಬುದು ಸರ್ವವಿದಿತ ವಿಷಯ 
ವಾಗಿದ್ದು, ವಿಜಯನಗರ ಕಾಲದೆ ಕೃತಿ, "ಸಾಮಾ ಜ್ಯ 


ಇತಿಹಾಸ ದರ್ಶನ 


ಲಕ್ಷ್ಮಿ ಪೀಠಿಕೆ'ಯಲ್ಲಿಯು ಇದರ ಬಗ್ಗೆ ವಿಸ್ತೃತ ವರ್ಣನೆ ಸಂಕ್ಷಿಪ್ತವಾಗಿದ್ದರೂ ಪ್ರಾಚೇನ ಭಾರತದಲ್ಲಿ ಆಯುಧೆ 

ನೀಡಲಾಗಿದೆ. ಇದೇ ಸಂದರ್ಭದಲ್ಲಿ ಮೂವತ್ತೆರಡು ವಿಜ್ಞಾ ನಕ್ಕೆ ನೀಡಿದ್ದ ಪ್ರಾಮುಖ್ಯತೆಯ ಬಗ್ಗೆ ಹಾಗೂ 

ಆಯುಧಗಳ ಬಗ್ಗೆಯೂ ಚರ್ಚಿಸಲಾಗಿದೆ. ಹಿಂದೂಗಳ ಮೂರ್ತಿಪೂಜೆಯಲ್ಲಿ ಆಯುಧಗಳ ಪಾತ್ರವೇ 

ಅಲ್ಲದೆ ಮೂರ್ತಿಕಲೆ ಮತ್ತು ಶಿಲ್ಪವಿದ್ಯೆಯ ಮೇಲೂ 
ಅಂತಿಮವಾಗಿ, ಮೇಲೆ ಹೇಳಿದ ವಿಷಯಗಳು ಬೆಳಕನ್ನು ಬೀರುತ್ತದೆ. 


೧೧೯ 


